ಕರ್ನಾಟಕ ವಿಧಾನ ಪರಿಷತ್ತು 


41 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


3 ಉತ್ತರಿಸುವ ಸಚಿವರು 


4 ಉತ್ತರಿಸಬೇಕಾದ ದಿನಾಂಕ 


1564 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶಿತ ಹೊಂದಿದವರು) 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕೆ ಸಚಿವರು 
24.09.2021 


ಕ್ರ. ಪ್ರಶ್ನೆ ಉತ್ತರ 

ಸುಂ. 

ಅ) | ಕಳೆದ 2 ವರ್ಷಗಳಿಂದ ಕರೋನ ವೈರಾಣು | ಸರ್ಕಾರದ ಗಮನಕ್ಕೆ ಬಂದಿದೆ. 
ರೋಗದ ಬಾಧೆ ಮತ್ತು ಪ್ರಕೃತಿ ಪೈಫಲ್ಯದ ರಾಜ್ಯದಲ್ಲಿ ಕರೋನಾ ವೈರಾಣು ರೋಗದ ಬಾಧೆಯಿಂದ ಸಂಃ 
ಹಿನ್ನೆಲೆಯಲ್ಲಿ ಸಂಕಷ್ಟ | ಅನುಭವಿಸಿರುವ ದ್ರಾಕ್ಷಿ ಬೆಳೆದಿರುವ ರೈತರಿಗೆ ಈ ಕೆಳಕಂಡಂತೆ ಪರಿ: 
ಅನುಭವಿಸುತ್ತಿರುವ ರಾಜ್ಯದ ದ್ರಾಕ್ಷಿ| ನೀಡಲಾಗಿರುತ್ತದೆ. 
ಬೆಳೆಯುವ ರೈತರಿಗೆ ಬೆಳೆ ನಾಶವಾಗಿ||ಕ್ರ. | ಪರ್ಷ ಫಲಾನುಭವಿಗಳ | ಏಪ್ಟೀರ್ಣ ಹ 
ತೊಂದರೆ ಅನುಭವಿಸುತ್ತಿರುವ ವಿಷಯ || ಸಂ 'ಸಂಖ್ಯೆ (ಹೆ) (ರೂ.ಕೋಟಗಳಲ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? || 1. | 2020-21 | 3411 1948.40 |2.9226 
ಬಂದಿದ್ದಲ್ಲಿ ಸರ್ಕಾರದ ಕ್ರಮವೇನು; || 2. |2021-22 | 3428 2118.00 |2.1180 
(ಪವರ ನೀಡುವುದು) 2. ಪ್ರಕೃತಿ ವೈಪಲ್ಯದಿಂದ ರಾಜ್ಯದಲ್ಲಿ 2020-21 ನೇ ಸಾಲಿನಲ್ಲಿ 5264.2 

ಪ್ರದೇಶದಲ್ಲಿ ಹಾನಿಯಾಗಿದ್ದು ಕಂದಾಯ ಇಲಾಖೆ ವತಿಯಿಂದ ಪರಿಹುರ 
: ಘುಷತಿಸಲಾಗಿದೆ. 2021-22 ನೇ ಸಾಲಿನಲ್ಲಿ 144 ಹೆ. ಪ್ರದೇಶದಲ್ಲಿ ದ್ರಾಕ್ಷಿ 

ಹಾನಿಯಾಗಿದ್ದು ಕಂದಾಯ ಇಲಾಖೆವತಿಯಿಂದ ಕೆಂದ್ರ ಸರ್ಕಾರಕ್ಕೆ; ಮೆಮೊರಾಂ 

ಸಲ್ಲಿಸಲಾಗಿರುತ್ತದೆ. 

ಆ) |ಸದರಿದ್ರಾಕ್ಷಿ ಬೆಳೆಯುವ ರೈತರ ಸಂಕಷ್ಟಕ್ಕೆ : ದ್ರಾಕ್ಷಿ ಬೆಳೆಯುವ ರೈತರಿಗೆ. ಆತಿವೃಷ್ಣಿ ಮತ್ತು ಪ್ರವಾಹದಿಂದಾಗಿ 
ಸರ್ಕಾರದಿಂದ ಯಾವುದಾದರೂ ಬೆಳೆ ಹಾನಿ | ಸಂಕಷ್ಟಕ್ಕೆ 2021-22 ನೇ ಸಾಲಿನ ಅಂದಾಜು ಬೆಳೆಹಾನಿ ಸಮಿಕ್ಷೆ ಮಾಡಿಸಲ್‌ 
ಸಮೀಕ್ಷೆಯನ್ನು ಮಾಡಿಸಲಾಗಿದೆಯೇ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 130 ಹೆ ಮತ್ತು ಬಾಗಲಕೆ 
(ವಿವರ ನೀಡುವುದು) ಪರಿಹಾರ, ನೀಡುವೆ ಸಲ್ಲಿಯಲ್ಲ. 14 ಹೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆ ಹಾನಿಯಾಗಿುತ್ತದೆ. ಪೇ 

'| ಕುರಿತು ಪ್ರಸ್ತಾವನೆ ಸರ್ಕಾರದ , 
R ನೀಡುವ ಕುರಿತು ಪ್ರಸ್ತಾವನೆ ಸರ್ಕಾರದ ಮುಂದಿದ್ದು ಕಂದಾಯ ಇಲಾ 
ಮುಂದೆದೆಯೇ; (ವಿವರ ನೀಡುವುದು) ; 4 
ಪತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್‌ ಸಲ್ಲಿಸಲಾಗಿರುತ್ತದೆ. 
ಇ) | ತೋಟಗಾರಿಕೆ ಚಿಲೆಗಳಿಗೆ ಸಮರ್ಪಕವಾದ | ತೋಟಗಾರಿಕೆ ಬೆಳೆಗಳಿಗೆ ಸಮರ್ಪಕವಾದ ಸರ್ಕಾರಿ/ಸಹಕಾರಿ/ಖಾಸಗಿ ವಲಯ 


ಲದ 


ವ್ಯವನ್ನೆಯಿಲ್ಲದೇ ಬೆಳೆಗಾರರು ಸಂಕಷ್ಟ | 


ಅನುಭವಿಸುತ್ತಿರುವ ಕುರಿತು ಸರ್ಕಾರದ 


ಕ್ರಮವೇನು? (ವಿವರ ನೀಡುವುದು) 


ಮಾರುಕಟ್ಟೆ ವ್ಯವಸ್ಥೆ ಕುರಿತು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, 
[9 


"ರಾಜ್ಯದಲ್ಲಿ ರೈತರು ಬೆಳೆದ ತೋಟಗಾರಿಕೆ ಬೆಳೆಗಳನ್ನು ಸಮರ್ಪಕವಾಗಿ ಮಾ 


ಲ 


ಮಾಡಲು ತೋಟಗಾರಿಕೆ ಇಲಾಖೆ ಪತಿಯಿಂದ ಈ ಕೆಳಕಂಡ ವಿವಿಧ ವ್ಯವಸ್ಥೆ 


ಸ್ಥಾಹಿಸಲಾಗಿರುತ್ತದೆ. 


| ಅ) ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕಾ ಮಾರಾಟ ಮಹಾ ಮಂಡಳ (ನಿ) 


(ಕೆ.ಹೆಚ್‌.ಎಫ್‌) 


ರ ವ ಖನಿ ತ ರಸ್ನದ್ರಿಂ 
ಲ್ಲಿಷಹಾಪ್‌ ಕಾಮ್‌ ಮೂಲಕ ಬ್ವತಿ ಸಿದಿಸ್ಕಿಲ೦-- 


ತೋಟಗಾರಿಕೆ ಮಾರಾಟ ಮಾಡಲು 


ಸಂಗ್ರಹಿಸಿ 


ಕೈಗೊಳ, ಲಾಗುತ್ತಿ, ದೆ. 


pe) 


| 2. ರಾಜ್ಯ ಮಟ್ಟದಲ್ಲಿ ಕೆ.ಹೆಚ್‌.ಎಫ್‌ ಅಧೀನದಲ್ಲಿ ಎಲ್ಲಾ 22 ಜಿಲ್ಲಾ 


ಕೆ. ಹೆಚ್‌ ಎಫ್‌ ಮೂಲಕ ಜಿಲ 


ಶ್ರಿರುತ್ತವೆ ಹಾಗು 


ಹಾಪ್‌ ಕಾಮ್ಸ್‌ ಗಳಲ್ಲಿ ಮೂಲಭೂತ ಸೌಕರ್ಯಗಳ 


ನಿರ್ಮಾಣ ಹಾಗು ಮಾರಾ 


ವ್ಯವಸ್ಥೆ ಅಭಿವೃದ್ಧಿ ಪಡಿಸಲಾಗುತ್ತಿರುತ್ತದೆ, - 


ಆ) ನಿಗಮ ಮತ್ತು ಮಂಡಳಿ ಸ್ಥಾಪನೆ 


ವ» 


ಪ್ರಮುಖ ತೋಟಗಾರಿಕೆ ಚಿಳೆಗಳ ಉತ್ಪಾದನೆ, ಸಂಸ 


ಮಾರಾಟ ವ್ಯವಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾ 


ಮಂಡಳಿಗಳನ್ನು ಸ್ಥಾಪಿಸಲಾಗಿರುತ್ತದೆ. 
೩) ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ 


ರಾಜ್ಯ ದ್ರಾಕ್ಷಾರಸ ಮಂಡಳಿ 


ಕರ್ನಾಟಕ ರಾಜ್ಯ ಲಿಂಬೆ ಅಭಿಪೃದ್ಧಿಮಂಡಳಿ 


೧ 


) ಕ 

b) ಕರ್ನಾಟಕ 
) 
) 


ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಾ 


6 ಸದರಿವಿಗಮು ಮತ್ತು ಮಂಡಳಿಗಳ ಮೂಲಕ ಅಬಿವೃದ್ಧಿ 


ಹಾಗು ರಫ್ತು ಉತ್ತೇಜಿತ ಕಾರ್ಯಕ್ರಮಗಳನ್ನಅನುಷ್ಟಾಗೊಳಿಸ ಲಾಗುತ್ತಿದೆ 
೦ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ತೋಟಗಾರಿಕ ಉತ್ಸ್ಪನ್ನಗಳಿಗ 
ಮಾರಾಟ'ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. 
ಇ)ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ ಮಾರುಕಟ್ಟೆ ಮೂಲಭೂತ 


ಸೌಕರ್ಯ ನಿರ್ಮಾಣ ಮಾಡಲು ಚಿಲ್ಲರೆ ಮಾರುಕಟ್ಟೆ 'ಸಗಟು ಮಾರುಕಟ್ಟೆ ಮತ್ತು 


ಮೀಣ ಮಾರುಕಟ್ಟೆ ನಿರ್ಮಾಣ ಕಾರ್ಯಕ್ರಮಗಳಿಗೆ ಸಹಾಯಧನ ಕಲಿ 


ಗಾ 


ಸಲಾಗು ತ್ತಿದೆ. 


pe) 


ಈ) ಮಾರುಕಟ್ಟೆ ಮಧ್ಯಪ್ರವೇಶ 
ತೋಟಗಾರಿಕೆ ಉತ್ಪನ್ನಗಳ ಮಾರುಕಟ್ಟ ಧಾರಣೆ ಕುಸಿತಗೂಂಡಾಗ ನಿಯಮಾನುಸಾರ 
ಯೋಜನೆಯನ್ನು ಅನುಷ್ಟ್ಠಾನಗೊಳಿಸಲಾಗುತ್ತದೆ. 

ಉ) ಶಿತಲಗೃಹಗಳ ನಿರ್ಮಾಣ: ರೈತರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ159 ಸಂಖ್ಯೆಯ 
5 37ಲಕ್ಷಮೆ.ಟನ್‌ ಸಾಮರ್ಥ್ಯ ಹೊಂದಿರುವ ಶಿತಲ ಗೃಹಗಳನ್ನು ನಿರ್ಮಿಸಲಾಗಿರುತ್ತದೆ. 
ಗು) ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಮತ್ತು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ 
ಯೋಜನೆಯಡಿ ಸಂಸ್ಕರಣೆ ಮತ್ತು  ಮೌಲ್ಯವರ್ಧನೆಘಟಕಗಳಿಗೆ ಸಹಾಯಧನ 
ಒದಗಿಸಲಾಗುತ್ತಿದೆ. 

ಯು) ರಾಷ್ಟ್ರೀಯ ಇ ಮಾರುಕಟ್ಟೆ ಸೇವೆ: ಆಯ್ದ ತೋಟಗಾರಿಕೆ ಬೆಳೆಗಳಿಗೆ ರಾಷ್ಟ್ರೀಯ ಇ 


ಮಾರುಕಟ್ಟೆ ಸೇವೆಯ ಮೂಲಕ ಆನ್‌ ಲೈನ್‌ ಮಾರುಕಟ್ಟೆ ವವಯವಸ್ಥೆ ಕಲ್ಪಿಸಲಾಗಿದೆ. 


No.HORTI 448 HGM 2021 


ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕೆ ಸಚಿವರು. 


